


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಜುಲೈ ೨೮, ೨೦೧೬ (ಶ್ರಾವಣ ೬, ಶಕ ವರ್ಷ ೧೯೩೮) ಸಂಚಿಕೆ ೩೦ 
Volume 151 Bengaluru, Thursday, July 28, 2016 (Shravana 6, Shaka Varsha 1938) Issue 30 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಸಂವಾ 17 ವಾಪ್ರಸಿ 2015, ಬೆಂಗಳೂರು, ದಿನಾಂಕ: 30-03-2016. 


ಕರ್ನಾಟಕ ನಾಗರಿಕ ಸೇವೆಗಳು ನಿಯಮ (8)(2) (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) (ಸಾಮಾನ್ಯ) 
ನಿಯಮಗಳು, 2006 ರಡಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಈ ಕೆಳಕಂಡ ಅಭ್ಯರ್ಥಿಯನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 
ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ಆಯ್ಕೆ ಮಾಡಿ, ಆಯ್ಕೆ ಪಟ್ಟಿಯನ್ನು ಅಧಿಸೂಚನೆ ಸಂಖ್ಯೆ:ಪಿಎಸ್‌ಸಿ 08 ಆರ್‌ಟಿ (4)ಬಿ/2012, 
ದಿನಾಂಕ: 10-02-2015 ರಂದು ಹೊರಡಿಸಿ ಪ್ರಕಟಿಸಿದೆ. 


ಈ ಮೇರೆಗೆ ಸರ್ಕಾರವು ಈ ಹಿರಿಯ ಸಹಾಯಕ ನಿರ್ದೇಶಕರ ನೇಮಕಾತಿಯ ಬಗ್ಗೆ ವಿಧಿ-ವಿಧಾನಗಳನ್ನು ನಡೆಸಿ ಅರ್ಹ ಕೆಳಕಂಡ 
ಅಭ್ಯರ್ಥಿಯನ್ನು ₹28100-700-28800-800-33600-900-39000-1050-45300-1200-50100 ರ ವೇತನ ಶ್ರೇಣಿಯಲ್ಲಿ ಕರ್ನಾಟಕ ಸಿವಿಲ್‌ 
ಸೇವೆಗಳು (ಪ್ರೊಬೇಷನ್‌) ನಿಯಮಗಳು, 1977 ರ ನಿಯಮ 3 ರನ್ವಯ ಪ್ರೊಬೇಷನ್‌ ಮೇಲೆ ಈ ಕೆಳಕ೦ಡ ಷರತ್ತಿಗೊಳಪಟ್ಟು ನೇಮಕ ಮಾಡಲಾಗಿದೆ. 


ಕ್ರಮ ಸಂಖ್ಯೆ ಹೆಸರು ವಿಳಾಸ 


1 ಶ್ರೀ ಸಿದ್ದೇಶ್ವರಪ್ಪ ಜಿ.ಬಿ 0/0. ಹುಚ್ಚಮ್ಮ 
ನಂ.19, 9ನೇ “ಎ” ಮುಖ್ಯರಸ್ತೆ, 4ನೇ ಬ್ಲಾಕ್‌, ನಂದಿನಿ ಲೇಔಟ್‌, ಬೆಂಗಳೂರು-560096. 


ನೇಮಕಾತಿಯ ಷರತ್ತುಗಳು 


1) ಈ ನೇಮಕಾತಿಯು ಮಾನ್ಯ ಕರ್ನಾಟಕ ನ್ಯಾಯಮಂಡಳಿಯ ಅರ್ಜಿ ಸಂಖ್ಯೆ: 1198-1204/2013, 8103-8107/2014 ಮತ್ತು 
8275/2014ರ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ ಮತ್ತು ಕರ್ನಾಟಕ ಲೋಕ ಸೇವಾ ಆಯೋಗವು ಮುಂದೆ 
ನೀಡಬಹುದಾದ ನಿರ್ದೇಶನಗಳಿಗೆ ಒಳಪಟ್ಟರುತ್ತದೆ. 


2) ಈ ಅಭ್ಯರ್ಥಿಯ ಪರೀಕ್ಷಾರ್ಥ ಅವಧಿಯು ನೇಮಕಾತಿಯ ದಿನಾಂಕದಿಂದ ಎರಡು ವರ್ಷಗಳಾಗಿರುತ್ತವೆ. ಈ ಅವಧಿಯಲ್ಲಿ 
ಪರೀಕ್ಪಾರ್ಥಿಗಳು ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಗೆ ನಿಗಧಿಪಡಿಸಿರುವ ಎಲ್ಲಾ ಇಲಾಖಾ ಪರೀಕ್ಷೆಗಳಲ್ಲಿ ಹಾಗೂ ಸರ್ಕಾರ 
ನಿಗಧಿಪಡಿಸಿರುವ ಸಂಬಂಧಿತ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಬೇಕು. 

3) ಈ ಅಧಿಸೂಚನೆಯನ್ನು ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿದ ದಿನಾಂಕದಿಂದ 15 ದಿನಗಳೊಳಗೆ ಸರ್ಕಾರದ 
ಕಾರ್ಯದರ್ಶಿಗಳು, ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ನೆಲಮಹಡಿ, ವಿಕಾಸಸೌಧ, 
ಬೆಂಗಳೂರು-560001 ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು, ಇದಕ್ಕೆ ತಪ್ಪಿದಲ್ಲಿ ಅಭ್ಯರ್ಥಿಯ ನೇಮಕಾತಿಯು ರದ್ದಾಗುವುದು. 


4) ಮೇಲ್ಕಂಡ ಅಭ್ಯರ್ಥಿಗಳು ಹುಟ್ಟಿದ ದಿನಾ೦ಕ, ಸದರಿ ಹುದ್ದೆಗೆ ನಿಗಧಿಪಡಿಸಿರುವ ವಿದ್ಯಾರ್ಹತೆ ಮತ್ತು ಮೀಸಲಾತಿ ಬಗ್ಗೆ ಮೂಲ 


ದೃಢೀಕರಣ ಪ್ರಮಾಣ ಪತ್ರವನ್ನು ಸೇವೆಗೆ ಹಾಜರಾಗುವ ಸಮಯದಲ್ಲಿ ಹಾಜರು ಪಡಿಸತಕ್ಕದ್ದು. 


5) ಮೇಲ್ಕಂಡ ಅಭ್ಯರ್ಥಿಗಳು ದೈಹಿಕ ಅರ್ಹತೆಯ ಬಗ್ಗೆ ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ವೈದ್ಯಕೀಯ ಪ್ರಮಾಣಪತ್ರ ಮತ್ತು 
ಅಭ್ಯರ್ಥಿಗಳು ವಾಸಿಸುತ್ತಿರುವ ಕ್ಷೇತದ ಸಂಬಂಧಿಕರಲ್ಲದ ಕನಿಷ್ಠ ಇಬ್ಬರು ಗಣ್ಯ ವ್ಯಕ್ತಿ (ಸಾರ್ವಜನಿಕ ಪ್ರತಿನಿಧಿ) ಗಳಿಂದ ನಡತೆ 
ಪ್ರಮಾಣಪತ್ರಗಳನ್ನು ಹಾಗೂ ಇತ್ತೀಚಿನ ಎರಡು ಭಾವಚಿತ್ರಗಳನ್ನೂ ಅಲ್ಲದೇ ವಿವಾಹಿತರಾಗಿದ್ದಲ್ಲಿ ಪತಿ/ ಪತ್ನಿಯ ಜಂಟಿ 
ಭಾವಚಿತ್ರವನ್ನು ಕರ್ತವ್ಯಕ್ಕೆ ಹಾಜರಾಗುವ ಸ೦ದರ್ಭದಲ್ಲಿ ಹಾಜರುಪಡಿಸತಕ್ಕದ್ದು. 


(೫೨೧) 























೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ಭಾಗ ೨ 





6) ದಿನಾಂಕ: 1-4-2006ರ ನಂತರ ಹೊಸದಾಗಿ ಸಿವಿಲ್‌ ಸೇವೆಗೆ ನೇಮಕ ಹೊಂದುವವರಿಗೆ ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 
(ಎಸ್‌.ಪಿ.ಎಲ್‌) 04 ಪಿಇಟಿ 2005, ದಿನಾಂಕ: 31-03-2006 ರನ್ವಯ ನಿಗದಿತ ವಂತಿಗೆ ಪಿಂಚಣಿ ಯೋಜನೆ ಅನ್ವಯಿಸುತ್ತದೆ. 


ಸೂಚನೆ: ಅಭ್ಯರ್ಥಿಗಳಿಗೆ ಕೆಲಸಕ್ಕೆ ಹಾಜರಾಗಲು ಬರುವಾಗ ಯಾವುದೇ ಪ್ರಯಾಣ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಎಸ್‌.ಮಾಲತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ (ವಾರ್ತಾ) 


೧೧-813 


KARNATAKA PUBLIC SERVICE COMMISSION SECRETARIAT 
NOTIFICATION 
No.Adm. 10/2016-17/PSC Bengaluru, Dated: 04-04-2016. 

Under Regulations 6(4)(b) of the Karnataka Public Service Commission (Conditions of Service) Regulations 1957, Sri 
S.R.Rangamurthy, Hon'ble Member (Retd), Karnataka Public Service Commission, is sanctioned cash equivalent of leave salary for 180 
days of unultilized earned leave at his credit at the time of his relinquishing the office of the Member, Karnataka Public Service 
Commission. 

By Order and in the name of the Governor of Karnataka 
Manoj Kumar Meena I.A.S 
Secretary, 
Karnataka Public Service Commission. 


PR-814 


KARNATAKA PUBLIC SERVICE COMMISSION SECRETARIAT 
NOTIFICATION 


No.Adm. 11/2016-17/PSC Bengaluru, Dated: 04-04-2016. 


In pursuance of Regulations of the Karnataka Public Sevice Commission (Conditions of Service) Regulations 1957 and 
Government letter No.Aಿಆಸುಇ 16 ಸೇಲೋಆ 2016, dated: 19-03-2016, Dr. M.Mahadeva, Hon'ble Member, Karnataka Public Service 
Commission, is sanctioned 27 days Commuted Leave from 28-12-2015 to 23-01-2016 (b.d.i) on medical grounds. 


PR-815 By Order and in the name of the Governor of Karnataka 
Manoj Kumar Meena I.A.S 
Secretary, 
Karnataka Public Service Commission. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 59 ಸಮನ್ಹಯ 2016 ಬೆಂಗಳೂರು, ದಿನಾಂಕ: 30-03-2016. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 39 ಸಉಸೇ 2016/ 1309 ದಿನಾಂಕ: 28-03-2016 ರಲ್ಲಿ ಶ್ರೀ ಜಿ.ಎನ್‌. ಯಡ್ರಾವಿ, ಸರ್ಕಾರದ ಉಪ 
ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆ೦ಗಳೂರು ಇಲ್ಲಿ ಪ್ರಧಾನ 
ವ್ಯವಸ್ಥಾಪಕರಾಗಿದ್ದ ಶ್ರೀ ವಿಶ್ವನಾಥ ಪಿ. ಹಿರೇಮಠ ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. ಅದರನ್ವಯ, ಶ್ರೀ ಜಿ.ಎನ್‌. ಯಡ್ರಾವಿ, ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ಪ್ರಧಾನ ವ್ಯವಸ್ಥಾಪಕರು, 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆ೦ಗಳೂರು ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ.ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


೧೯೧-816 


COMMERCE AND INDUSTRIES SECRETARIAT 
NOTIFICATION 


[10.01 59 CMC 2015 Bengaluru, Dated: 18-04-2016. 


Under Articles 8 and 9 of Articles of Association of KMERC, Sri T.M. Vijay Bhaskar, IAS., Additional Chief Secretary to 
Government, Forest, Ecology and Environment Department is hereby appointed as the Director of Karnataka Mining Environment 
Restoration Corporation (KMERC) in place of Sri Mahendra Jain, IAS. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ೫೨೩ 





Dr.Shalini Rajaneesh, IAS, Principal Secretary to Government, Health and Family Welfare Department is hereby appointed as 
the Director of Karnataka Mining Environment Restoration Corporation (KMERC) in place of Sri M.Lakshminarayana, IAS. 

Sri Ashok Kumar Singh, IFS., Principal Chief Conservator of Forests (Head of Forest Force) Karnataka, Bengaluru is hereby 
appointed as the Director of Karnataka Mining Environment Restoration Corporation (KMERC) in place of Sri Vinay Luthra, IFS., (Retd.,) 
By Order and in the name of the Governor of Karnataka 

ANVAR BASHA 
Under Secretary to Government, 
Commerce and Industries Department (Mines) 


PR-817 
SC-100 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಪಸಂಮೀ 07 ಮೀಅಸೇ 2016 ಬೆಂಗಳೂರು, ದಿನಾಂಕ: 31-03-2016. 


ಮೀನುಗಾರಿಕೆ ಇಲಾಖೆಯ ಕೆಳಕಂಡ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರಿಗೆ ವೇತನ ಶ್ರೇಣಿ ₹36300-900-39000-1050-45300- 
1200-52500-1350-53850 ರಲ್ಲಿ ಮೀನುಗಾರಿಕೆ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿಯನ್ನು ನೀಡಿ ಅವರ ಹೆಸರ ಮುಂದೆ 
ನಮೂದಿಸಿರುವ ಹುದ್ದೆಗೆ ಶ್ರೀ ಯು.ರಾಮಚಂದ್ರ, ಮೀನುಗಾರಿಕೆ ಉಪ ನಿರ್ದೇಶಕರು, ಬಳ್ಳಾರಿ ಇವರು ದಿನಾಂಕ: 31-03-2016 ರಂದು ವಯೋನಿವೃತ್ತಿ 
ಹೊಂದಿದ ನಂತರ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೂ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 




















ಕ್ರಮ | ಅಧಿಕಾರಿಯ ಹೆಸರು, ಪದನಾಮ ಮತ್ತು ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ಸ್ಥಳ 
ಇ 
) ||ಶ್ರೀ ಡಿ. ತಿಪ್ಪೇಸ್ವಾಮಿ ಮೀನುಗಾರಿಕೆ ಉಪ ನಿರ್ದೇಶಕರು, ಬಳ್ಳಾರಿ - 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಶಿವಮೊಗ್ಗ ಸುಕ ಜು ಪು ಜಟ 
0 ತೆರವಾಗುವ ಹುದ್ದೆಗೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಶ್ಮಿ ಶಿವಶಂಕರ ಹೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. (ಮೀನುಗಾರಿಕೆ) 


PR-818 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ :ಒಇ 383 ಪಿಪಿಇ 2015 ಬೆಂಗಳೂರು, ದಿನಾಂಕ: 11-04-2016. 


ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣೆ ಅಧಿನಿಯಮ(P೦C$0) 2012ರ ಕಲಂಗಳಡಿ ದಾಖಲಾದ ಪ್ರಕರಣಗಳಲ್ಲಿ ಕಾರ್ಯ ನಿರ್ವಹಿಸಲು 
ಸದರಿ ಅಧಿನಿಯಮದ ಕಲಂ-32ರಡಿಯಲ್ಲಿ ಶ್ರೀ ಅಂಬಾಪತಿ, ವಕೀಲರು ಇವರನ್ನು ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು 
ನ್ಯಾಯಾಲಯಕ್ಕೆ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸಂಚಿತ ವೇತನ ಆಧಾರದ 
ಮೇರೆಗೆ ನೇಮಿಸಿ ಆದೇಶಿಸಿದೆ. 


ಸರ್ಕಾರದ ತಿದ್ದುಪಡಿ ಸಂಖ್ಯೆ: ಒಇ 383 ಪಿಪಿಇ 2015, ದಿನಾಂಕ: 09-01-2015 ಅನ್ನು ಓದಿಕೊಂಡಂತೆ, ಅಧಿಸೂಚನೆ ಸಂಖ್ಯೆ ಒಂ 329 
ಹಿಪಿಇ 2014, ದಿನಾಂಕ: 11-12-2014 ರಲ್ಲಿನ ಕ್ರಮ ಸಂಖ್ಯೆ: 27 ರಲ್ಲಿನ ಶ್ರೀಮತಿ ಜಿ ನಿರ್ಮಲ, ನ್ಯಾಯವಾದಿಗಳು, ಇವರ ನೇಮಕಾತಿ ಆದೇಶವನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಎ 
ಉಳಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಒಇ 329 ಪಿಪಿಇ 2014, ದಿನಾಂಕ: 09-01-2015ರಲ್ಲಿನ ವೇತನ, ಸೇವಾ ಷರತ್ತು ಮತ್ತು 
ನಿಬಂಧನೆಗಳು ಈ ಆದೇಶಕ್ಕೆ ಅನ್ವಯಿಸುತ್ತವೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುಶೀಲ.ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ,(ಪ) 
ಒಳಾಡಳಿತ ಇಲಾಖೆ.(ಪೊಲೀಸ್‌ ಸೇವೆಗಳು-ಬಿ) 


೧೯೧-819 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ :ಒಇ 450 ಪಿಪಿಅ 2015 ಬೆಂಗಳೂರು, ದಿನಾಂಕ: 12-04-2016. 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರು-ವ-ಸಹಾಯಕ ಸರ್ಕಾರಿ ವಕೀಲರುಗಳಿಗೆ ಹಿರಿಯ 
ಸಹಾಯಕ ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರೀಕಿರಿಯ) ಹುದ್ದೆಗೆ ₹28100-50100 (ಗ್ರೂಪ್‌-ಎ-ಕಿರಿಯ ಶ್ರೇಣಿ) ವೇತನ ಶ್ರೇಣಿಯಲ್ಲಿ 


೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ 





ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಈ ಕೆಳಕಂಡ ತಃಖ್ತೆಯ ಅಂಕಣ (3)ರಲ್ಲಿ ನಮೂದಿಸಿರುವ 


ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 















































ಭಾಗ-1 
ಕ್ರಮ | ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
NR 1 ತ ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸಳ 

ಸಂಖ್ಯೆ ಶ್ರೀ/ಶ್ರೀಮತಿ ಇ ಕ್‌ ಇ ಹ 

01. ಜೆ.ರಾಘವೇಂದ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿ.ವಿ) ಮತ್ತು ಎಸಿಎ೦ಎ೦ (ಆರ್ಥಿಕ ಅಪರಾಧಗಳ) ನ್ಯಾಯಾಲಯ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಿರಾ. ಬೆಂಗಳೂರು ನಗರ.(ಖಾಲಿ ಇರುವ ಹುದ್ದೆಗೆ) 

02 ಕೆ.ವಿ. ಅಶ್ವತ್ಥನಾರಾಯಣ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 10ನೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ.ಜೆ. (ಕೆ.ವಿ) ಮತ್ತು | ಎಸಿಎಂಎಂ ನ್ಯಾಯಾಲಯ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ದೇವನಹಳ್ಳಿ ಮೇಯೋಹಾಲ್‌, ಬೆಂಗಳೂರು ನಗರ. 

(ಶ್ರೀಮತಿ ಶೈಲಜಾ ಕೆ.ನಾಯಕ್‌ ಅವರ ಮುಂಬಡ್ತಿಯಿಂದ 
ತೆರವಾಗುವ ಹುದ್ದೆಗೆ) 

03 ಈ.ಡಿ.ಶ್ರೀನಿವಾಸ, ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ಕೋಲಾರ. 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಶ್ರೀ ಎನ್‌.ಎಸ್‌. ಮಲ್ಲಯ್ಯ, ಅವರ ಮುಂಬಡ್ತಿಯಿಂದ 
(ಕೆ.ವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಿಡ್ಲಘಟ್ಟ ತೆರವಾಗುವ ಹುದ್ದೆಗೆ) 

04. ಆರ್‌.ಎನ್‌. ವಿಶ್ವನಾಥದೇವ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು ಸಿಜೆಎಂ ನ್ಯಾಯಾಲಯ, ಶಿವಮೊಗ್ಗ. (ಶ್ರೀ ಜೆ.ಶಾಂತರಾಜ್‌ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶ್ರೀರಂಗಪಟ್ಟಣ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ) 

05. ಕೆ.ಎಸ್‌.ಲತಾ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು 2ನೇ ಎಸಿಎ೦ಎ೦ ನ್ಯಾಯಾಲಯ, ಬೆ೦ಗಳೂರು ನಗರ. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮಾಗಡಿ (ಖಾಲಿ ಇರುವ ಹುದ್ದೆಗೆ) 

06. ಆರ್‌. ಬದರೀನಾಥ್‌, ಕಾನೂನು ಅಧಿಕಾರಿ(ಕಿ), ಆರಕ್ಷಕ ಆಯುಕ್ತರ ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಅಧಿಕ 1ನೇ ಸಿ.ಜೆ. (ಕಿ.ವಿ) | ಮ೦ಗಳೂರು.(ಖಾಲಿ ಇರುವ ಹುದ್ದೆಗೆ) 
ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮೈಸೂರು 

07. ಕೃಷ್ಣವೇಣಿ ಆರ್‌., ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ.ಕಛೇರಿ, ಮೈಸೂರು. 
ಸಹಾಯಕ ಸರ್ಕಾರಿ ಅಭಿಯೋಜಕರು, (ಶ್ರೀಮತಿ ಟಿ.ಬಿ. ಲಕ್ಷ್ಮಿದೇವಿ ಅವರ ಮುಂಬಡ್ತಿಯಿಂದ 
ಸಿ.ಜೆ. (ಕಿ.ವಿ) ಮತ್ತು ಜೆ.ಎಂ.ಎಫ್‌.ಸಿ. ತೆರವಾಗುವ ಹುದ್ದೆಗೆ) 
ನ್ಯಾಯಾಲಯ, ಯಳಂದೂರು. 

08. ಸೈಪನಮಲಿಕ ಹಸನಸಾ ಹಕೀಮ, ಕಾನೂನು ಅಧಿಕಾರೀ(ಕಿ), ಎಸ್‌.ಪಿ.ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು ವಿಜಯಪುರ. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಹಪುರ (ಶ್ರೀ ಮೆಹಬೂಬ ಸಂಗತ್ತ್ರಾಶ ಇವರ ಮುಂಬಡ್ತಿಯಿಂದ 

ತೆರವಾಗುವ ಹುದ್ದೆಗೆ) 

09. ಬಂಡಿ ಅಪರ್ಣಾ ಮನೋಹರ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ನ್ಯಾಯಾಲಯ, ಗದಗ. 
ಹೆಚ್ಚುವರಿ ಸಿ.ಜೆ. (ಹಿ.ವಿ.) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಹೊಸಪೇಟೆ 

10. ಜಹಿದಾಬಾನು ಡಿ ಕನ್ನೋಳಿ, ಕಾನೂನು ಅಧಿಕಾರಿ (ಕಿ) 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 
4ನೇ ಮೆಟ್ರೋ ಪಾಲಿಟನ್‌ ಮ್ಯಾಜಿಸ್ಟೇಟ್‌ (ಸಂಚಾರಿ) ಸಿವಿಲ್‌ (ಕಿ.ವಿ.) ಬೆ೦ಗಳೂರು. (ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, ಬೆ೦ಗಳೂರು ನಗರ 

11. ಕೆ.ನಾಗರಾಜ, ಕಾನೂನು ಅಧಿಕಾರೀ(ಕಿ), 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ ಶಾಲೆ, ಚನ್ನಪಟ್ಟಣ. 
ಪ್ರಧಾನ 5ನೇ ಸಿ.ಜೆ. (ಕಿ.ವಿ.) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, (ನಿಯೋಜನೆ - ಖಾಲಿ ಹುದ್ದೆಗೆ) 
ಮೈಸೂರು. 





ಭಾಗ ೨ 





















































ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ೫೨೫ 
ಕ್ರಮ | ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ನಾ ಈ ನ್‌ ಈ ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸಳ 
ಸಂಖ್ಯೆ ಶ್ರೀ/ಶ್ರೀಮತಿ ಈ | PE 

12. | ಆರ್‌.ಎನ್‌. ಪ್ರವೀಣ್‌ಕುಮಾರ್‌, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು ಅಧಿಕ ಸಿಜೆಎಂ ನ್ಯಾಯಾಲಯ, ಉಡುಪಿ. (ಶ್ರೀಮತಿ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಅಂಕೋಲಾ ಶಾಂತಿಬಾಯಿ, ಇವರ ಮುಂಬಡ್ತಿಯಿಂದ ತೆರವಾಗುವ ಹುದ್ದೆಗೆ) 

13. ಸಿ.ಕೆ. ಸರೋಜ, ಕಾನೂನು ಅಧಿಕಾರಿ (ಕಿ), ಎಸ್‌.ಪಿ. ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ.ಜೆ.(ಕಿ.ವಿ.) ಮತ್ತು ಚಿತದುರ್ಗ. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚನ್ನಗಿರಿ (ಖಾಲಿ ಇರುವ ಹುದ್ದೆಗೆ) 

14. ಡಿ. ದಯಾನಂದ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಸಿ.ಜೆ. (ಕಿ.ಎಿ.) ಸಿಜೆಎಂ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ 
ಮತ್ತು ಜೆ.ಎಂ.ಎಫ್‌.ಸಿ. 3ನೇ ನ್ಯಾಯಾಲಯ, ತುಮಕೂರು (ಖಾಲಿ ಇರುವ ಹುದ್ದೆಗೆ) 

15. ನಿರ್ಮಲಾ, ಕಾನೂನು ಅಧಿಕಾರೀ(ಕಿ), ಕಾನೂನು ಅಧಿಕಾರಿ (ಹಿ) ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ.ಜೆ. (ಕಿ.ವಿ) ಮತ್ತು ಬೆಂಗಳೂರು ನಗರ ವಲಯ, ಬೆಂಗಳೂರು. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕೋಲಾರ (ಖಾಲಿ ಇರುವ ಹುದ್ದೆಗೆ) 

16. ಮಾರುತಿ ಡೋಕಣ್ಣ ಮಾಂಗ್ಲಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು 2ನೇ ಸಿಜೆ (ಹಿ) ಮತ್ತು ಸಿಜೆಎಂ ನ್ಯಾಯಾಲಯ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸೊರಬ. ಮಂಗಳೂರು. (ಖಾಲಿ ಇರುವ ಹುದ್ದೆಗೆ) 

17. ಎಂ.ಡಿ. ವೈಶಾಲಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿ.ವಿ) ಮತ್ತು (ಮಂಡನಾಧಿಕಾರಿ), 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮಾಲೂರು ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆ೦ಗಳೂರು. 

(ನಿಯೋಜನೆ - ಖಾಲಿ ಇರುವ ಹುದ್ದೆಗೆ) 

18, ಕೆ.ಎಸ್‌. ಸತೀಶ, ಕಾನೂನು ಅಧಿಕಾರೀ(ಕಿ), 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ ಶಾಲೆ, ಐಮಂಗಲ- 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಜಗಳೂರು. ಚಿತ್ರದುರ್ಗ. 

19, ವಿ.ಎ. ಕವಿತಾ, ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ತುಮಕೂರು. 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು (ಶ್ರೀಮತಿ ಆರ್‌.ಟಿ. ಅರುಣ, ಅವರ ಮುಂಬಡ್ತಿಯಿಂದ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ದೊಡ್ಡಬಳ್ಳಾಪುರ ತೆರವಾಗುವ ಹುದ್ದೆಗೆ) 

20. ಬಿ.ಎಸ್‌. ಮಮತ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು ನ್ಯಾಯಾಲಯ, ಕಡೂರು - (ಖಾಲಿ ಹುದ್ದೆಗೆ) 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಅರಸೀಕೆರೆ. 

21. ಹೆಚ್‌.ಆರ್‌. ರಮ್ಯ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಹೆಚ್ಚುವರಿ ಸಿ.ಜೆ. (ಕಿ.ವಿ.) | ಸಿಜೆಎಂ ನ್ಯಾಯಾಲಯ, ಉಡುಪಿ. (ಶ್ರೀ ಪ್ರಕಾಶ್ಚಂದ್ರ ಶೆಟ್ಟಿ. 
ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಿಕ್ಕಮಗಳೂರು ಇವರ ಮುಂಬಡ್ತಿಯಿಂದ ತೆರವಾಗುವ ಹುದ್ದೆಗೆ) 

22. | ವನಿತಾ ಸುಬ್ಬರಾವ್‌ ಇಟಗಿ, ಕಾನೂನು ಅಧಿಕಾರೀ(ಕಿ), ಕಾನೂನು ಅಧಿಕಾರಿ (ಹಿ) ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು ಬೆಳಗಾವಿ ವಲಯ, ಬೆಳಗಾವಿ. (ಖಾಲಿ ಇರುವ ಹುದ್ದೆಗೆ) 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ರಾಮದುರ್ಗ 

23. ಹೆಚ್‌. ವಿಮಲ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು ಎಂಎಂ ಸಂಚಾರಿ ನ್ಯಾಯಾಲಯ, ಮೇಯೋಹಾಲ್‌, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ನಾಗಮಂಗಲ ಬೆಂಗಳೂರು ನಗರ. 

24. ಕೆ. ಶರಣಬಸಪ್ಪ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು 3ನೇ ಎಂಎಂ ಸಂಚಾರಿ ನ್ಯಾಯಾಲಯ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಂಡೂರು ಬೆಂಗಳೂರು, (ಶ್ರೀ ಬಿ.ಎಸ್‌.ಪಾಟೀಲ್‌, ಅವರ 

ಮುಂಬಡ್ತಿಯಿಂದ ತೆರವಾಗುವ ಹುದ್ದೆಗೆ) 

25 ಪಿ. ವೆಂಕಟಗಿರಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ.ಜೆ. (ಕಿ.ವಿ) ಮತ್ತು 1ನೇ ಎಸಿಎಂಎಂ ನ್ಯಾಯಾಲಯ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹೊಸಕೋಟೆ ಬೆಂಗಳೂರು ನಗರ. (ಖಾಲಿ ಹುದ್ದೆಗೆ) 

































































೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ಭಾಗ ೨ 
ಕ್ರಮ | ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಸ ನ್‌ ಈ ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸಳ 

ಸಂಖ್ಯೆ ಶ್ರೀ/ಶ್ರೀಮತಿ ಈ ಪ ಗತ 

26. | ಸುಧೀರ್‌ಕುಮಾರ್‌, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿ.ವಿ) ಮತ್ತು ಸಿಜೆ(ಹಿವಿ) ಮತ್ತು ಸಿಜೆಎಂ ನ್ಯಾಯಾಲಯ, ಮಂಗಳೂರು, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚನ್ನಗಿರಿ (ಖಾಲಿ ಹುದ್ದೆಗೆ) 

27. ಹೆಚ್‌.ಸಿ. ರಾಜೇಶ, ಕಾನೂನು ಅಧಿಕಾರಿ (ಕಿ), ಅಭಿಯೋಗ ಮತ್ತು ಸರ್ಕಾರಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, ಬೆ೦ಗಳೂರು. (ಖಾಲಿ ಇರುವ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮಂಡ್ಯ ಹುದ್ದೆಗೆ. 

28. ಎಂ.ಕೆ. ಪ್ರಪುಲ್ಲಾ, ಕಾನೂನು ಅಧಿಕಾರಿ (ಕಿ), ಕಾನೂನು ಅಧಿಕಾರಿ (ಹಿ) ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿ.ವಿ) ಮತ್ತು ಮೈಸೂರು. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶ್ರೀರಂಗಪಟ್ಟಣ 

29. ಭಾವನ, ಕಾನೂನು ಅಧಿಕಾರೀ(ಕಿ) ಎಸ್‌.ಪಿ. ಕಛೇರಿ, ಚಿಕ್ಕಮಗಳೂರು. 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹುಕ್ಕೇರಿ 

30. | ರೇವಣಸಿದ್ದಪ್ಪ ಕಾಶಿನಾಥ ಕಾಳೆ, ಕಾನೂನು ಅಧಿಕಾರೀ(ಕಿ) ಕಾನೂನು ಅಧಿಕಾರಿ (ಹಿ) ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು ಬೆಂಗಳೂರು ಗ್ರಾಮಾಂತರ ವಲಯ, ಬೆಂಗಳೂರು. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿಂಧಗಿ 

31. ಕೆ.ಎಸ್‌. ಜ್ಯೋತಿಲಕ್ಷ್ಮಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ ಸಿಜೆ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ.ಜೆ. (ಕೆ.ವಿ) ಮತ್ತು | ಮತ್ತು ಸಿಜೆಎಂ ನ್ಯಾಯಾಲಯ, ತುಮಕೂರು. (ಖಾಲಿ ಇರುವ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಿಂತಾಮಣಿ ಹುದ್ದೆಗೆ)) 

32. ರಫೀಕ್‌ ಅಹಮದ್‌, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿ.ವಿ) ಮತ್ತು (ಮಂಡನಾಧಿಕಾರಿ), ಕರ್ನಾಟಕ ಲೋಕಾಯುಕ್ತ ಕಛೇರಿ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕೊಳ್ಳೇಗಾಲ ಬೆಂಗಳೂರು. (ನಿಯೋಜನೆ - ಖಾಲಿ ಇರುವ ಹುದ್ದೆಗೆ) 

33. | ಕೆ.ಎಸ್‌.ನಾಗೇ೦ದ್ರ, ಕಾನೂನು ಅಧಿಕಾರೀ(ಕಿ), 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ ಶಾಲೆ, ಹಾಸನ. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಅರಕಲಗೂಡು 

34. ಜೆ.ಆರ್‌. ರಮೇಶ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು ನ್ಯಾಯಾಲಯ, ಕೋಲಾರ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶ್ರೀನಿವಾಸಪುರ 

35. ಪರಾಸ ರಾಜೀಸಾಬ ರಸೂಲಸಾಬ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ.ಜೆ. (ಕಿ.ವ.) ಮತ್ತು | ನ್ಯಾಯಾಲಯ, ಬಾಗಲಕೋಟೆ. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಅಥಣಿ 

36. ಎಸ್‌.ಕೆ. ಜಗದೀಶ್‌ಕುಮಾರ್‌, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಹಿ.ವಿ) ಮತ್ತು (ಮಂಡನಾಧಿಕಾರಿ), ಕರ್ನಾಟಕ ಲೋಕಾಯುಕ್ತ ಕಛೇರಿ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕೆ.ಜಿ.ಎಫ್‌. ಬೆಂಗಳೂರು(ನಿಯೋಜನೆ - ಖಾಲಿ ಇರುವ ಹುದ್ದೆಗೆ) 

37. ಪಿ.ಕೃಷ್ಣವೇಣಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ ಎಂಎಂ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 5ನೇ ಮೆಟ್ರೋ ಪಾಲಿಟನ್‌ ಸಂಚಾರಿ ನ್ಯಾಯಾಲಯ, ಮೇಯೋಹಾಲ್‌, ಬೆಂಗಳೂರು 
ಮ್ಯಾಜಿಸ್ಟೇಟ್‌ (ಸಂಚಾರಿ) ಸಿವಿಲ್‌, (ಕೆ.ವಿ) ನ್ಯಾಯಾಲಯ, ಬೆಂಗಳೂರು | ನಗರ. (ಖಾಲಿ ಇರುವ ಹುದ್ದೆಗೆ) 
ನಗರ. 

38. ಪಿ.ರತ್ನಮ್ಮ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು ನ್ಯಾಯಾಲಯ, ಚಿತ್ರದುರ್ಗ. (ಖಾಲಿ ಇರುವ ಹುದ್ದೆಗೆ) 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹೊನ್ನಾಳಿ 

39. ಹೆಚ್‌.ಕೆ. ಸುರೇಶ್‌, ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ.ಕಛೇರಿ, ಹಾಸನ. (ಶ್ರೀ ಕೃಷ್ಣ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ. (ಕಿ.ವಿ) ಮತ್ತು ದೇಶಭಂಡಾರಿ ಅವರ ಮುಂಬಡ್ತಿಯಿಂದ ತೆರವಾಗುವ ಹುದ್ದೆಗೆ) 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹಿರಿಯೂರು 

































































ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ೫೨೭ 
ಕ್ರಮ | ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಸ ಸ್ಯಾ ಈ ನ್‌ ಈ ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸಳ 

ಸಂಖ್ಯೆ ಶ್ರೀ/ಶ್ರೀಮತಿ ಈ | PE 

40. ಎಂ.ವಿ. ತ್ಯಾಗರಾಜ್‌, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ ಸಿ.ಜೆ. ಮತ್ತು (ಮಂಡನಾಧಿಕಾರಿ), ಕರ್ನಾಟಕ ಲೋಕಾಯುಕ್ತ ಕಛೇರಿ. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಬಂಗಾರಪೇಟೆ ಬೆಂಗಳೂರು (ನಿಯೋಜನೆ - ಖಾಲಿ ಇರುವ ಹುದ್ದೆಗೆ) 

4], ಧನೇಶ್‌ ಶಿವಪ್ಪ ಮುಗಳಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 6ನೇ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು ಎಸಿಎ೦ಎ೦ ನ್ಯಾಯಾಲಯ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಬನಹಟ್ಟಿ ಮೇಯೋಹಾಲ್‌, ಬೆಂಗಳೂರು- ನಗರ. 

42. ರಾಜಾ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು ನ್ಯಾಯಾಲಯ, ರಾಮನಗರ. (ಖಾಲಿ ಇರುವ ಹುದ್ದೆಗೆ) 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮಡಿಕೇರಿ 

43. ಮಹದೇವ ಈರಪ್ಪ ಗಡಾದ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು ನ್ಯಾಯಾಲಯ, ಕಾರವಾರ. ಶ್ರೀ ವಿ.ಜಿ. ಹೆಬಸೂರ, ಇವರ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕುಂದಗೋಳ ಮುಂಬಡ್ತಿಯಿಂದ ತೆರವಾಗುವ ಹುದ್ದೆಗೆ) 

44. | ರಾಜೇಶ ಮಾಸ್ತಪ್ಪ ಮಳಗೀಕರ ಕಾನೂನು ಅಧಿಕಾರೀ(ಕಿ) ಕಾನೂನು ಅಧಿಕಾರಿ (ಹಿ) ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಜೆ.ಎಂ.ಎಫ್‌.ಸಿ. ಮಂಗಳೂರು.(ಖಾಲಿ ಇರುವ ಹುದ್ದೆಗೆ) 
ನ್ಯಾಯಾಲಯ, ಧಾರವಾಡ 

45. ಬಿ.ಈ. ಯೋಗೇಶ್ವರ, ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ಮಂಡ್ಯ. 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು (ಶ್ರೀಮತಿ ಎಂ.ಎಸ್‌. ಉಷಾ ಇವರ ಮುಂಬಡ್ತಿಯಿಂದ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹೊಳೆನರಸೀಪುರ ತೆರವಾಗುವ ಹುದ್ದೆಗೆ) 

46. ಮಧುಸೂಧನರಾಂ ಕೆ.ವಿ., ಕಾನೂನು ಅಧಿಕಾರೀ(ಕಿ), ಎಸ್‌.ಪಿ. ಕಛೇರಿ, ಕೆ.ಜಿ.ಎಫ್‌. 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ.ಜೆ. (ಕೆ.ವಿ) ಮತ್ತು | (ಶ್ರೀಮತಿ ಎನ್‌.ಬಿ. ಅಲಮೇಲು, ಇವರ ಮುಂಬಡ್ತಿಯಿಂದ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮುಳಬಾಗಿಲು ತೆರವಾಗುವ ಹುದ್ದೆಗೆ) 

47. | ಮಹಾಲಿಂಗಪ್ಪ ಕಾನೂನು ಅಧಿಕಾರಿ(ಕಿ), ಆರಕ್ಷಕ ಆಯುಕ್ತರ ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಸಿ.ಜೆ. (ಕಿ.ಎ.) ಹುಬ್ಬಳ್ಳಿ-ಧಾರವಾಡ. (ಶ್ರೀ ಎಸ್‌.ಎಂ. ಗೆಜ್ಜಿಹಳ್ಳಿ ಇವರ 
ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಿಕ್ಕೋಡಿ ಮುಂಬಡ್ತಿಯಿಂದ ತೆರವಾಗುವ ಹುದ್ದೆಗೆ) 

48, | ಸಿ.ಡಿ ಶ್ರೀನಿವಾಸ, ಕಾನೂನು ಅಧಿಕಾರಿ(ಕಿ), ಪೊಲೀಸ್‌ ಆಯುಕ್ತರ ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು ಮೈಸೂರು. (ಶ್ರೀಮತಿ ಎಂ.ಎಸ್‌.ಮಂಜುಳ ಇವರ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕೆ.ಆರ್‌.ನಗರ. ಮುಂಬಡ್ತಿಯಿಂದ ತೆರವಾಗುವ ಹುದ್ದೆಗೆ) 

49. ಕೆ.ಡಿ. ಸುರೇಶ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಮಾರಾಟ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು ತೆರಿಗೆ ನ್ಯಾಯಾಲಯ, ಬೆಂಗಳೂರು ನಗರ. (ಖಾಲಿ ಇರುವ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹುಣಸೂರು ಹುದ್ದೆಗೆ) 

50. | ಬಸವರಾಜ ಗುರುಸಿದ್ದ ಸನದಿ ಕಾನೂನು ಅಧಿಕಾರಿ (ಕಿ) 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರ ಕಛೇರಿ, 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಇಂಡಿ ಬೆಂಗಳೂರು. (ಖಾಲಿ ಇರುವ ಹುದ್ದೆಗೆ) 

51. ಜಯಪ್ಪ ಕೆ.ಜಿ., ಕಾನೂನು ಅಧಿಕಾರೀ(ಕಿ), ಕಾನೂನು ಅಧಿಕಾರಿ (ಹಿ) ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು ಮಂಗಳೂರು ವಲಯ, ಮಂಗಳೂರು. (ಖಾಲಿ ಇರುವ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹರಪನಹಳ್ಳಿ ಹುದ್ದೆಗೆ) 

52. ವಿ.ಶ್ರೀರಾಮ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು 28ನೇ ಎಸಿಎ೦ಎ೦ ನ್ಯಾಯಾಲಯ, ಬೆ೦ಗಳೂರು ನಗರ. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಿಕ್ಕಬಳ್ಳಾಪುರ (ಖಾಲಿ ಇರುವ ಹುದ್ದೆಗೆ) 

53. | ಎಂ.ಕಾಮಾಕಿ. ಕಾನೂನು ಅಧಿಕಾರೀ(ಕಿ), ಕಾನೂನು ಅಧಿಕಾರಿ (ಹಿ) ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು ಮೈಸೂರು.(ಶ್ರೀ ಎಂ.ಡಿ. ರಘು, ಇವರ ಮುಂಬಡ್ತಿಯಿಂದ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಪಾಂಡವಪುರ ತೆರವಾಗುವ ಹುದ್ದೆಗೆ) 













































































೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ಭಾಗ ೨ 
ಕ್ರಮ | ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಅ ಈ ನ್‌ ಈ ಸ್ಮಳೆ ನಿಯುಕ್ಕಿಗೊಳಿಸಿರುವ ಹುದ್ದೆ ಮತ್ತು ಸಳ 
ಸಂಖ್ಯೆ ಶ್ರೀ/ಶ್ರೀಮತಿ 2 ಷ್ಟ 6. ನೌ 
54. | ಮಂಜುನಾಥ ಭರ್ಗಿ, ಕಾನೂನು ಅಧಿಕಾರಿ(ಕಿ), ಕಾನೂನು ಅಧಿಕಾರಿ (ಹಿರಿಯ) 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕೆ.ವಿ) ಮತ್ತು ಕಛೇರಿ. ದಾವಣಗೆರೆ. (ಖಾಲಿ ಇರುವ ಹುದ್ದೆಗೆ) 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಿರಗುಪ್ಪ 
55. | ಅಮರಾವತಿ, ಕಾನೂನು ಅಧಿಕಾರಿ(ಕಿ), ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ.ಜೆ. (ಕೆ.ವಿ) ಮತ್ತು | ಶಾಲೆ, ಹುಬ್ಬಳ್ಳಿ-ಧಾರವಾಡ. (ನಿಯೋಜನೆ - ಖಾಲಿ ಹುದ್ದೆಗೆ) 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಧಾರವಾಡ 
56. ಕೆ.ಎಸ್‌.ವೀಣಾ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ) ಮತ್ತು ಸಿಜೆಎಂ ನ್ಯಾಯಾಲಯ, ಚಿಕ್ಕಮಗಳೂರು. (ಖಾಲಿ ಹುದ್ದೆಗೆ) 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶೃಂಗೇರಿ (ನಿಯೋಜನೆ - ಖಾಲಿ ಹುದ್ದೆಗೆ) 
57. ಎನ್‌.ಬಿ. ವಿಜಯಲಕ್ಷ್ಮಿ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿ.ವಿ) ಮತ್ತು ಎಸಿಜೆಎಂ ನ್ಯಾಯಾಲಯ, ಬೆ೦ಗಳೂರು ಗ್ರಾಮಾಂತರ. 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಾಮರಾಜನಗರ 
58. | ಸುನೀತಾ, ಕಾನೂನು ಅಧಿಕಾರಿ(ಕಿ), ಕರ್ನಾಟಕ ರಾಜ್ಯ ಪೊಲೀಸ್‌ 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ) ಮತ್ತು ತರಬೇತಿ ಶಾಲೆ, ಬೆಂಗಳೂರು ನಗರ ಉತ್ತರ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಗುಬ್ಬಿ (ನಿಯೋಜನೆ-ಖಾಲಿ ಹುದ್ದೆಗೆ) 
59. | ನಾಗರತ್ನಮ್ಮ ಬಿ.ಕೆ. ಕಾನೂನು ಅಧಿಕಾರಿ(ಕಿ) ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಸಿ.ಜೆ. (ಕಿ.ವಿ.) ಶಾಲೆ, ಕಡೂರು-ಚಿಕ್ಕಮಗಳೂರು. 
ಮತ್ತು ಜೆ.ಎಂ.ಎಫ್‌.ಸಿ. 2ನೇ ನ್ಯಾಯಾಲಯ, ಚಿಕ್ಕಮಗಳೂರು 
ಭಾಗ-2 :- ಹೈದರಾಬಾದ್‌-ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದದ ಅಧಿಕಾರಿಗಳು 
ಕ್ರಮ ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ನ 
ದ ರ ಸ್ಥಳ ನಿಯುಕಿಗೊಳಿಸಿರುವ ಹುದ್ದೆ ಮತ್ತು ಸಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ ಶ್ರೀ/ಶ್ರೀಮತಿ ಈ ಗ ಫಥ 
01. ಹಣಮಂತರಾಯ ತಳಕೇರಿ, ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ರಾಯಚೂರು. 
ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿ.ಜೆ. (ಕಿ.ವಿ) ಮತ್ತು | (ಶೀ ಕೆ. ಗೋಪಾಲರಾವ್‌ ಅವರ ಮುಂಬಡ್ತಿಯಿಂದ 
ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ದೇವದುರ್ಗ ತೆರವಾಗುವ ಹುದ್ದೆಗೆ) 
02. ಕೆ.ಬಿ.ನಾಗವೇಣಿ, ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ಬಳ್ಳಾರಿ. (ಖಾಲಿ ಇರುವ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಸಿ.ಜೆ, | ಹುದ್ದೆಗೆ) 
(ಕೆ.ವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಚಿತ್ರದುರ್ಗ. 
03. ಶರಣಗೌಡ, ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ. ಕಛೇರಿ, ಕೊಪ್ಪಳ. (ಖಾಲಿ ಇರುವ 
ಸಹಾಯಕ ಸರ್ಕಾರಿ ಅಭಿಯೋಜಕರು, 5ನೇ ಅಧಿಕ ಸಿ.ಜೆ, | ಹುದ್ದೆಗೆ) 
(ಕೆ.ವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕಲಬುರಗಿ 
04. ಎಸ್‌. ನಾಗಲಕ್ಷ್ಮಿ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, 4ನೇ ಅಧಿಕ ಸಿ.ಜೆ, | ಬೀದರ್‌.(ಖಾಲಿ ಇರುವ ಹುದ್ದೆಗೆ) 
(ಕಿ.ವಿ.) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕಲಬುರಗಿ 
05. ಬಸವಂತರೆಡ್ಡಿ, ಕಾನೂನು ಅಧಿಕಾರಿ(ಕಿ), ಎಸ್‌.ಪಿ.ಕಛೇರಿ, ಬೀದರ್‌. 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ.) (ಶ್ರೀ ಮಲ್ಲಿಕಾರ್ಜುನ ಜಿ. ಪತ್ತಾರ, ಅವರ ಮುಂಬಡ್ತಿಯಿ೦ದ ತೆರವಾಗುವ 
ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಶಹಾಬಾದ್‌. ಹುದ್ದೆಗೆ) 
06. ಹಯ್ಯಾಳಪ್ಪ, ಕಾನೂನು ಅಧಿಕಾರೀಕಿ), ಕಾನೂನು ಅಧಿಕಾರಿ (ಹಿರಿಯ) ಕಛೇರಿ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಹಿ.ವಿ.) ಕಲಬುರಗಿ ವಲಯ, ಕಲಬುರಗಿ. (ಖಾಲಿ ಇರುವ ಹುದ್ದೆಗೆ) 
ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಲಿಂಗಸಗೂರು 
07. ವಿಶ್ವನಾಥ ಉಬಾಳೆ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆಎಂ ನ್ಯಾಯಾಲಯ, 
ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿ.ವಿ.) ಯಾದಗಿರಿ. (ಖಾಲಿ ಇರುವ ಹುದ್ದೆಗೆ) 
ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಯಾದಗಿರಿ 




















ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ೫೨೯ 








08. ನಾಗರಾಜ, ಯಾದಗಿರಿ. 
ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ ಅಧಿಕ ಸಿ.ಜೆ. 


(ಕಿ.ವಿ.) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಕಲಬುರಗಿ 


ಕಾನೂನು ಅಧಿಕಾರೀ(ಕಿ), ಎಸ್‌.ಪಿ. ಕಛೇರಿ, 
(ಖಾಲಿ ಇರುವ ಹುದ್ದೆಗೆ) 





09. | ಗುರುಲಿಂಗಪ್ಪ ಶ್ರೀಮಂತ ತೇಲಿ, 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. 
(ಕಿ.ವಿ.) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, 
ಹುಮ್ನಾಬಾದ್‌ 

ಕರ್ನಾಟಕ ಸಿವಿಲ್‌ ಸೇವಾ (ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆ) ನಿಯಮಗಳು 2012ರಲ್ಲಿ ಅಧಿಸೂಚಿಸಿದ್ದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಆಸುಇ 154 ಎಸ್‌ಸಿ ಆರ್‌ 2014, ದಿನಾಂಕ: 27-04-2015ರನ್ವಯ ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಕಡ್ಡಾಯವಾಗಿರುವುದರಿಂದ 
ಸದರಿ ನಿಯಮ ಅನ್ವಯಿಸುವ ಮೇಲ್ಕಂಡ ಅಧಿಕಾರಿಗಳು ಕಂಪ್ಯೂಟರ್‌ ಸಾಕ್ಷರತಾ ಪರೀಕ್ಷೆಯಲ್ಲಿ ನಿಗಧಿತ ಅವಧಿಯೊಳಗೆ ಉತ್ತೀರ್ಣರಾಗಬೇಕೆಂಬ ಷರತ್ತನ್ನು 
ವಿಧಿಸಿದೆ. 


ಕಾನೂನು ಅಧಿಕಾರೀ(ಕಿ), ಕಾನೂನು ಅಧಿಕಾರಿ (ಹಿರಿಯ) ಕಛೇರಿ, 
ಕಲಬುರಗಿ ವಲಯ, ಕಲಬುರಗಿ. (ಖಾಲಿ ಇರುವ ಹುದ್ದೆಗೆ) 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುಶೀಲ.ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು)., 
ಒಳಾಡಳಿತ ಇಲಾಖೆ.(ಪೊಲೀಸ್‌ ಸೇವೆಗಳು-ಬಿ) 


೧೯೧-820 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಒಇ 417 ಹೊಸಿಪ 2014 ಬೆಂಗಳೂರು, ದಿನಾಂಕ: 31-03-2016. 

ಶ್ರೀ ಕೆ.ಎಸ್‌.ಸು೦ದರ್‌ ರಾಜ್‌, ಪೊಲೀಸ್‌ ಉಪಾಧೀಕ್ಷಕರು, ಇವರನ್ನು ಸರ್ಕಾರದ ಆದೇಶ ಸಂಖ್ಯೆ: ಒಇ 417 ಪೊಸಿಪ 2014, ದಿನಾಂಕ: 07- 
10-2014 ರಲ್ಲಿ ಅಮಾನತ್ತುಗೊಳಿಸಿರುವ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತೆರವುಗೊಳಿಸಿ ಇಲಾಖಾ ವಿಚಾರಣೆಯನ್ನು ಬಾಕಿಯಿರಿಸಿ ಸದರಿ 
ಆದೇಶದಲ್ಲಿ ಅಧಿಕಾರಿಯವರ ಲೀನ್‌ನ್ನು ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಪೊಲೀಸ್‌ ಉಪಾಧೀಕ್ಷಕರು ಹುದ್ದೆಗೆ ಸ್ಥಳಾಂತರಿಸಿದ 
ಹುದ್ದೆಯಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ.(ಪೊಲೀಸ್‌ ಸೇವೆಗಳು-ಎ) 


೧೧-821 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಒಇ 82 ಹೊಸಿಪ 2016 ಬೆಂಗಳೂರು, ದಿನಾಂಕ: 05-04-2016. 
ಭಾಗ-1 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌) ರವರುಗಳಿಗೆ ವೇತನ ಶ್ರೇಣಿ ₹28,100-50,100ರ ಡೆಪ್ಯೂಟಿ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 












































ಬ್ರ 
ಕ್ರ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯ ಡಿವೈಎಸ್‌ಪಿ (ಸಿವಿಲ್‌) ಹುದ್ದೆಯಲ್ಲಿ 
ಸಂ. ನಿರ್ವಹಿಸುತ್ತಿರುವ ಸ್ಥಳ ಶ್ರೀಯುತರು ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 

1 ಮೋಹನ್‌ ಕುಮಾರ್‌ ಬಿ.ಎಸ್‌. ಸಿ.ಐ.ಡಿ. ಡಿವೈಎಸ್‌ಪಿ (ಸಿವಿಲ್‌), ರಾಜ್ಯ ಗುಪ್ತ ವಾರ್ತೆ 

2 ರಾಮಲಿಂಗೇಗೌಡ ಹೆಚ್‌.ಎಸ್‌. ಹೈಕೋರ್ಟ್‌ ಜಾಗೃತ ದಳ ಡಿವೈಎಸ್‌ಪಿ (ಸಿವಿಲ್‌), ಸಿಐಡಿ 

3 ದೀಪಕ್‌ ಕೆ.ಪಿ ಎಸ್‌.ಸಿ.ಆರ್‌.ಬಿ., ಬೆಂಗಳೂರು ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
4 ರಾಜು ಎಸ್‌ ಮಳವಳ್ಳಿ ನಗರ ಪೊಲೀಸ್‌ ಠಾಣೆ, ಮಂಡ್ಯ ಜಿಲ್ಲೆ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
5 ಲಕ್ಷ್ಮೇಗೌಡ ಬಿ ಬಿ ಟಿ.ಟಿ.ಐ., ಬೆಂಗಳೂರು ನಗರ ಡಿವೈಎಸ್‌ಪಿ (ಸಿವಿಲ್‌), ರಾಜ್ಯ ಗುಪ್ತ ವಾರ್ತೆ 

6 ಬಿ. ಶಿವಶಂಕರ ರೆಡ್ಡಿ ಸಿ.ಐ.ಡಿ. ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
7 ವಾಜೀರ್‌ ಅಲಿ ಖಾನ್‌, ಹೈಕೋರ್ಟ್‌ ಜಾಗೃತ ದಳ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
8 ಸುಧೀರ್‌ ಎಂ ಹೆಗ್ಡೆ ಶೃಂಗೇರಿ ಪೊಲೀಸ್‌ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
9 ಗಜೇಂದ್ರ ಪ್ರಸಾದ್‌ ಜಿ.ಎಸ್‌ ನರಸಿಂಹರಾಜ ಪೊಲೀಸ್‌ ಠಾಣೆ, ಮೈಸೂರು ನಗರ | ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
10 | ಹನುಮಂತರಾಯ ಹೆಚ್‌. ಟಿ.ಟಿ.ಐ. ಬೆಂಗಳೂರು ನಗರ ಡಿವೈಎಸ್‌ಪಿ (ಸಿವಿಲ್‌), ರಾಜ್ಯ ಗುಪ್ತ ವಾರ್ತೆ 











೫೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ಭಾಗ ೨ 














1] ವೇಣುಗೋಪಾಲ್‌ ಎಲ್‌ ಹೆಸ್ಕಾಂ, ಬೆಳಗಾವಿ ಡಿವೈಎಸ್‌ಪಿ (ಸಿವಿಲ್‌), ಸಿ.ಸಿ.ಆರ್‌.ಬಿ., ಹುಬ್ಬಳ್ಳಿ-ಧಾರವಾಡ 
ನಗರ 

12 | ಪಭುಶಂಕರ ಎಂ೦ ಸಿ.ಐ.ಡಿ. ಡಿವೈಎಸ್‌ಪಿ (ಸಿವಿಲ್‌), ಸಿ.ಐ.ಡಿ. 

13 | ತಿರುಮಲೇಶ್‌.ಜೆ.ಜೆ. ಡಿವೈಎಸ್‌ಪಿ (ಸಿವಿಲ್‌), ಡಿ.ಸಿ.ಆರ್‌.ಬಿ.. ಹಾವೇರಿ 


ಡಿ.ಸಿ.ಆರ್‌.ಬಿ., ಶಿವಮೊಗ್ಗ ಜಿಲ್ಲೆ 





14 | ಮೋಹನ್‌ ಜೆ ಡಿವೈಎಸ್‌ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
ಕಾಮಾಕ್ಷಿ ಪಾಳ್ಯ ಪೊಲೀಸ್‌ ಠಾಣೆ, ಬೆ೦ಗಳೂರು ನಗರ 














ಭಾಗ -2 
ರಾಜ್ಯ ಪೊಲೀಸ್‌, ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳನ್ನು ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ: 01-04-2016 ರಲ್ಲಿ ಡೆಪ್ಯೂಟಿ 
ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಸ್ಥಳ ನಿಯುಕ್ತಿಗೊಳಿಸಿದ ಆದೇಶವನ್ನು ಮಾರ್ಪಡಿಸಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ, ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 



































ON ಅಧಿಕಾರಿಯ ಹೆಸರು ಮತ್ತು ಸ್ವತಂತ್ರ ಪ್ರಭಾರದಲ್ಲಿರಿಸಿ ಸ್ಥಳ ನಿಯುಕ್ತಿಗೊಳಿಸಿ ಡಿವೈಎಸ್‌ಪಿ (ಸಿವಿಲ್‌) ಹುದ್ದೆಗೆ ಮಾರ್ಪಡಿಸಿ 
ಆದೇಶಿಸಿದ್ದ ಹುದ್ದೆ. ಶ್ರೀಯುತರು ನಿಯುಕ್ತಿಗೊಳಿಸಿದ ಸ್ಥಳ 
1 ಆರ್‌.ಮಂಜುನಾಥ ಮೆಸ್ಕಾಂ, ಮೈಸೂರು ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
2 ಮಲ್ಲೇಶಪ್ಪ ಮಲ್ಲಾಪೂರ್‌, ಕರ್ನಾಟಕ ಲೋಕಾಯುಕ್ತ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
3 ವೈ.ಎಸ್‌. ಈಗನಗೌಡರ್‌ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
ಕರ್ನಾಟಕ ಲೋಕಾಯುಕ್ತ 
4 ಕೋದಂಡರಾಮ ಟಿ. ಸಿ.ಐ.ಡಿ. ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
5 ರಾಮರತ್ನಕುಮಾರ್‌ ಬಿ.ಎನ್‌. ಕರ್ನಾಟಕ ಲೋಕಾಯುಕ್ತ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
6 ವೇಣುಗೋಪಾಲ್‌ ಬಿ.ಆರ್‌. ಕರ್ನಾಟಕ ಲೋಕಾಯುಕ್ತ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
7 ಶೈಲೇಂದ್ರ ಹೆಚ್‌.ಎನ್‌. ಕರ್ನಾಟಕ ಲೋಕಾಯುಕ್ತ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
8 ಚಂದ್ರಶೇಖರ್‌ ಪಿ. ಸಿಸಿಆರ್‌ಬಿ, ಹುಬ್ಬಳ್ಳಿ-ಧಾರವಾಡ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 
9 ಸಂತೋಷ್‌ ಎಂ.ಬನಹಟ್ಟಿ, ಪಿಟಿಸಿ, ಕಲಬುರಗಿ ಡಿವೈಎಸ್‌ಪಿ (ಸಿವಿಲ್‌), ಭ್ರಷ್ಠಾಚಾರ ನಿಗ್ರಹ ದಳ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ.(ಪೊಲೀಸ್‌ ಸೇವೆಗಳು) 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


೧೯೧-822 


ಸಂಖ್ಯೆ:ಒಇ 82 ಹೊಸಿಪ(2) 2016 ಬೆಂಗಳೂರು, ದಿನಾಂಕ: 01-04-2016. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸಹಾಯಕ ಕಮಾಂಡೆಂಟ್‌ ರವರುಗಳಿಗೆ ವೇತನ ಶ್ರೇಣಿ ₹30,400-51,300ರ ಡೆಪ್ಯೂಟಿ 


ಕಮಾಂಡೆಂಟ್‌ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 























J ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಡೆಪ್ಯೂಟಿ ಕಮಾಂಡೆಂಟ್‌ ಹುದ್ದೆಯಲ್ಲಿ 

. ಸಂ. 

ಹ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಶ್ರೀಯುತರು ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 

1 ದಿವಟಗಿ, ಡೆಪ್ಯುಟಿ ಕಮಾಂಡೆಂಟ್‌ , ಐಆರ್‌ಬಿ ಮುನಿರಾಬಾದ್‌ 
ಸಹಾಯಕ ಕಮಾಂಡೆಂಟ್‌, 6ನೇ ಪಡೆ, ಕೆಎಸ್‌ಆರ್‌ಪಿ, ಕಲಬುರಗಿ - ಖಾಲಿಯಿರುವ ಹುದ್ದೆಗೆ 

2 ಬೆಲ್ಲದ್‌, ಡೆಪ್ಯುಟಿ ಕಮಾಂಡೆಂಟ್‌ , ಐಆರ್‌ಬಿ ಮುನಿರಾಬಾದ್‌ 
ಸಹಾಯಕ ಕಮಾಂಡೆಂಟ್‌, 6ನೇ ಪಡೆ, ಕೆಎಸ್‌ಆರ್‌ಪಿ, ಬೆಳಗಾವಿ - ಖಾಲಿಯಿರುವ ಹುದ್ದೆಗೆ 





ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ೫೩೧ 








3 ಸಿ.ಹೆಚ್‌. ಗಂಗಾಧರ, ಡೆಪ್ಯುಟಿ ಕಮಾಂಡೆಂಟ್‌ , ಕೆಎಸ್‌ಐಎಸ್‌ಎಫ್‌, 
ಸಹಾಯಕ ಕಮಾಂಡೆಂಟ್‌, ಎಎನ್‌ಎಫ್‌, ಕಾರ್ಕಳ, ಮಂಗಳೂರು. ಬೆಂಗಳೂರು 

















ಇನ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ.(ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಒಇ 82 ಹೊಸಿಪ(1) 2016 ಬೆಂಗಳೂರು, ದಿನಾಂಕ: 01-04-2016. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಕಮಾಂಡೆಂಟ್‌ ರವರುಗಳಿಗೆ ವೇತನ ಶ್ರೇಣಿ ₹36,300-53,850ರ ಕಮಾಂಡೆಂಟ್‌ 
ಹುದ್ದೆಗಳಿಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 























Ss ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಮಾಂಡೆಂಟ್‌ ಹುದ್ದೆಯಲ್ಲಿ 

as ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಶ್ರೀಯುತರು ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 

1 ಕೆ.ಎಸ್‌. ರಘುನಾಥ್‌ ಕಮಾಂಡೆಂಟ್‌ , ಐಆರ್‌ಬಿ ಬಿಜಾಪುರ - 
ಡೆಪ್ಯೂಟಿ ಕಮಾಂಡೆಂಟ್‌, ಐಆರ್‌ಬಿ, ಮುನಿರಾಬಾದ್‌ ಖಾಲಿಯಿರುವ ಹುದ್ದೆಗೆ 

2 ಸಿ.ಎನ್‌. ಅಪ್ಪಯ್ಯ, ಕಮಾಂಡೆಂಟ್‌ , ಐಆರ್‌ಬಿ ಮುನಿರಾಬಾದ್‌ - 
ಡೆಪ್ಯೂಟಿ ಕಮಾಂಡೆಂಟ್‌, ಐಆರ್‌ಬಿ, ಮುನಿರಾಬಾದ್‌ ಖಾಲಿಯಿರುವ ಹುದ್ದೆಗೆ 





po ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ.(ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ:ಒಇ 82 ಹೊಸಿಪ 2016 ಬೆ೦ಗಳೂರು, ದಿನಾಂಕ: 01-04-2016. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಸಿವಿಲ್‌) ರವರುಗಳಿಗೆ ವೇತನ ಶ್ರೇಣಿ ₹.28,100-50,100 ಡೆಪ್ಯೂಟಿ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 



































ಶ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಸತ ಡಿವೈಎಸ್‌ಪಿ (ಸಿವಿಲ್‌) ಹುದ್ದೆಯಲ್ಲಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಶ್ರೀಯುತರು Es ಹ bj 
1 ವಿರೂಪಾಕ್ಷ ಡಿ.ಟಿ. ಡಿವೈಎಸ್‌ಪೀಸಿವಿಲ್‌), ಸಿಐಡಿ, ಬೆ೦ಗಳೂರು - ಖಾಲಿಯಿರುವ ಹುದ್ದೆಗೆ 
ಸಿಟಿ ಕ್ರೈ೦ ಬ್ರಾಂಚ್‌, ಸ್ಪೆಷಲ್‌ ಪಿಎಸ್‌, ಬೆ೦ಗಳೂರು ನಗರ 
2 ಕುಮಾರಪ್ಪ ಎಲ್‌. ಡಿಸಿಐಬಿ, ತುಮಕೂರು ಜಿಲ್ಲೆ. ಡಿವೈಎಸ್‌ಪೀ(ಸಿವಿಲ್‌), ಡಿಸಿಆರ್‌ಇ, ತುಮಕೂರು - ಖಾಲಿಯಿರುವ ಹುದ್ದೆಗೆ 
3 ಮಂಜುನಾಥ್‌ ಆರ್‌. ಡಿವೈಎಸ್‌ಪೀಸಿವಿಲ್‌), ಚೆಸ್ಕಾಂ, ಮೈಸೂರು - ಖಾಲಿಯಿರುವ ಹುದ್ದೆಗೆ 
ಸಿಟಿ ಎಸ್‌ಬಿ, ಬೆ೦ಗಳೂರು ನಗರ 
4 ಗಣಪತಿ ಎಂ.ಕೆ ಡಿವೈಎಸ್‌ಪೀಸಿವಿಲ್‌)ು, ಐಜಿಪಿ ಕಛೇರಿ, ಮಂಗಳೂರು - ಖಾಲಿಯಿರುವ 
ಸಿಟಿ ಎಸ್‌ಬಿ, ಬೆಂಗಳೂರು ನಗರ ಹುದ್ದೆಗೆ 
5 ಮಲ್ಲೇಶಪ್ಪ ಮಲ್ಲಾಪೂರ್‌, ಡಿವೈಎಸ್‌ಪಿ(ಸಿವಿಲ್‌). ಕರ್ನಾಟಕ ಲೋಕಾಯುಕ್ತ - ಖಾಲಿಯಿರುವ ಹುದ್ದೆಗೆ 
ಕರ್ನಾಟಕ ಲೋಕಾಯುಕ್ತ 
6 ಈಗನ ಗೌಡರ್‌ ವೈ.ಎಸ್‌. ಡಿವೈಎಸ್‌ಪಿ(ಸಿವಿಲ್‌). ಕರ್ನಾಟಕ ಲೋಕಾಯುಕ್ತ - ಖಾಲಿಯಿರುವ ಹುದ್ದೆಗೆ 
ಡಿಸಿಐಬಿ, ಯಾದಗಿರಿ ಜಿಲ್ಲೆ 
7 ಕೋದಂಡರಾಮ ಟಿ. ಡಿವೈಎಸ್‌ಪಿ (ಸಿವಿಲ್‌), ಸಿಐಡಿ, - ಖಾಲಿಯಿರುವ ಹುದ್ದೆಗೆ 
ಆಂತರಿಕ ಭದ್ರತೆ ವಿಭಾಗ 














R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 





















































೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ ಭಾಗ ೨ 
ಕ್ರ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಧಾ ಡಿವೈಎಸ್‌ಪಿ (ಸಿವಿಲ್‌) ಹುದ್ದೆಯಲ್ಲಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಶ್ರೀಯುತರು ಸ ಘೆ © 
8 ಪ್ರಭಾಕರ್‌ ರಾವ್‌ ಶಿಂದೆ, ಡಿವೈಎಸ್‌ಪಿ (ಸಿವಿಲ್‌), ಮೆಸ್ಕಾಂ, 
ಡಿಎಸ್‌ಬಿ, ಮೈಸೂರು ಜಿಲ್ಲೆ. ಮಂಗಳೂರು - ಖಾಲಿಯಿರುವ ಹುದ್ದೆಗೆ 
9 ರಾಮರತ್ನ ಕುಮಾರ್‌ ಬಿ.ಎನ್‌. ಡಿವೈಎಸ್‌ಪಿ(ಸಿವಿಲ್‌). ಕರ್ನಾಟಕ ಲೋಕಾಯುಕ್ತ - ಖಾಲಿಯಿರುವ ಹುದ್ದೆಗೆ 
ಬಸವನಗುಡಿ ಟ್ರಾಫಿಕ್‌ ಪೊಲೀಸ್‌ ಠಾಣೆ, ಬೆ೦ಗಳೂರು 
ನಗರ 
10 ವೇಣುಗೋಪಾಲ್‌ ಬಿ.ಆರ್‌. ಡಿವೈಎಸ್‌ಪಿ(ಸಿವಿಲ್‌). ಕರ್ನಾಟಕ ಲೋಕಾಯುಕ್ತ, ಎಸ್‌ಐಟಿ - ಖಾಲಿಯಿರುವ 
ಕರ್ನಾಟಕ ಲೋಕಾಯುಕ್ತ ಎಸ್‌ಐಟಿ ಹುದ್ದೆಗೆ 
1 ಕೇಶವ ಕೆ.ಇ. ಡಿವೈಎಸ್‌ಪೀಸಿವಿಲ್‌), ಕೆಎಸ್‌ಹೆಚ್‌ಆರ್‌ಸಿ, ಬೆಂಗಳೂರು - ಖಾಲಿಯಿರುವ 
ಸಿಐಡಿ ಹುದೆಗೆ 
ಎ 
12 ಚಂದ್ರಶೇಖರ್‌ ಬಿ.ಪಿ. ಡಿವೈಎಸ್‌ಪೀಸಿವಿಲ್‌), ಡಿಸಿಆರ್‌ಇ, ವಿಜಯಪುರ - ಖಾಲಿ ಹುದ್ದೆಗೆ 
ಬಿಜಾಪುರ ಗ್ರಾಮೀಣ ವೃತ್ತ, ಬಿಜಾಪುರ ಜಿಲ್ಲೆ. (ಶ್ರೀ ಗಜಕೋಶ ರವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ) 
13 ಶೈಲೇಂದ್ರ ಹೆಚ್‌.ಎನ್‌. ಡಿವೈಎಸ್‌ಪಿ(ಸಿವಿಲ್‌). ಕರ್ನಾಟಕ ಲೋಕಾಯುಕ್ತ, ಎಸ್‌ಐಟಿ - ಖಾಲಿಯಿರುವ 
ಚನ್ನರಾಯಪಟ್ಟಣ ವೃತ್ತ, ಹಾಸನ ಜಿಲ್ಲೆ. ಹುದ್ದೆಗೆ 
14 ಸುದರ್ಶನ್‌ ಪಿ.ಎಸ್‌. ಎಸಿಪಿ, ವಿಕಾಸಸೌಧ ಭದ್ರತೆ - ಶ್ರೀ ಹೆಚ್‌.ವೈ.ಜಗದೀಶ್‌ ಇವರು ದಿನಾಂಕ: 
ರಾಜ್ಯ ಗುಪ್ತವಾರ್ತೆ 31-3-2016 ರಂದು ವಯೋನಿವೃತ್ತಿ ಹೊಂದಿರುವ ಹುದ್ದೆಗೆ 
15 ಶ್ರೀನಿವಾಸ ಎಂ.ಎಸ್‌. ಡಿವೈಎಸ್‌ಪಿ(ಸಿವಿಲ್‌), ಕರ್ನಾಟಕದ ಉಚ್ಛನ್ಯಾಯಾಲಯ ಭದ್ರತೆ, ಬೆಂಗಳೂರು - 
ಬೆಸ್ಕಾಂ ಚಿಕ್ಕಬಳ್ಳಾಪುರ ಖಾಲಿಯಿರುವ ಹುದೆಗೆ 
೪ ದ 
16 ಚಂದ್ರಶೇಖರ ಪಿ. ಡಿವೈಎಸ್‌ಪೀಸಿವಿಲ್‌), ಸಿಸಿಆರ್‌ಬಿ, ಹುಬ್ಬಳ್ಳಿ - ಧಾರವಾಡ ನಗರ - 
ಕೆಎಸ್‌ಪಿಟಿಎಸ್‌, ಚನ್ನಪಟ್ಟಣ. ಖಾಲಿಯಿರುವ ಹುದ್ದೆಗೆ 
17 ಶ್ರೀನಿವಾಸ ಮೂರ್ತಿ ಬಿ.ಎಲ್‌. ಡಿವೈಎಸ್‌ಪಿ(ಸಿವಿಲ್‌). ಸಿಐಡಿ - ಖಾಲಿಯಿರುವ ಹುದ್ದೆಗೆ 
ಶಿಡ್ಲಘಟ್ಟ ವೃತ್ತ, ಚಿಕ್ಕಬಳ್ಳಾಪುರ ಜಿಲ್ಲೆ. 
18 ಮುರುಳಿ ಹೆಚ್‌.ಎಸ್‌. ಡಿವೈಎಸ್‌ಪೀಸಿವಿಲ್‌), ಸಿಐಡಿ - ಖಾಲಿಯಿರುವ ಹುದ್ದೆಗೆ 
ಆಂತರಿಕ ಭದ್ರತಾ ವಿಭಾಗ 
19 ಸಂತೋಷ್‌ ಎಂ. ಬನಹಟ್ಟಿ, ಡಿವೈಎಸ್‌ಪೀಸಿವಿಲ್‌), ಪಿಟಿಸಿ, ನಾಗೇನಹಳ್ಳಿ, 
ಶಹಪುರ್‌ ಗ್ರಾಮೀಣ ವೃತ್ತ, ಯಾದಗಿರಿ ಜಿಲ್ಲೆ ಕಲಬುರಗಿ - ಖಾಲಿಯಿರುವ ಹುದ್ದೆಗೆ 
20 ಎಂ.ಸಿ. ಶಿವಕುಮಾರ್‌, ಗೃಹರಕ್ಷಕ ದಳ ಎಸಿಪಿ, ಅಪರಾಧ, ಬೆಳಗಾವಿ - ಖಾಲಿಯಿರುವ ಹುದ್ದೆಗೆ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ.ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ.(ಪೊಲೀಸ್‌ ಸೇವೆಗಳು) 


೧೯೧-825 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 12 ಶಿಸನೇ 2016 ಬೆ೦ಗಳೂರು, ದಿನಾಂಕ: 29-01-2016. 
ಗೌ|| ನ್ಯಾಯಮೂರ್ತಿ ಎಸ್‌. ರಾಜೇಂದ್ರ ಬಾಬು, ಸರ್ವೋಚ್ಛ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು (ನಿವೃತ್ತ) ಇವರನ್ನು ಕರ್ನಾಟಕ 
ಗಡಿ ರಕ್ಷಣಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು, ಇವರಿಗೆ ಅವರು ಅಧ್ಯಕ್ಷರ ಸ್ಥಾನ ಗೃಹಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸಂಪುಟ ದರ್ಜೆಯ ಸಚಿವರ ಸ್ಥಾನಮಾನವನ್ನು ನೀಡಲಾಗಿದೆ. 
೧೯-826 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
50-100 ಡಾ॥ ಬಿ.ಎಸ್‌. ಮಂಜುನಾಥ ಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 (ಪ್ರ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜ್ಯ ಶಿಷ್ಠಾಚಾರ) 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


